ಕರ್ನಾಟಕ ಸರ್ಕಾರ 
(ಕೃಷಿ ಇಲಾಖೆ) 


ಸಂ:ಉಕ್ಕನಿ(ಕೃಯಾ೦ಹಿಸೂವಿ0/೬1೧-1903/2024-25 ಕೃಷಿ ಆಯುಕ್ತರ ಕಾರ್ಯಾಲಯ, 
ಶೇಷಾದ್ರಿ ರಸ್ತೆ, ಬೆ೦ಗಳೂರು-01, 
ದಿನಾ೦ಕ:18.07.2024 


ರವರಿಗೆ, 
ಸರ್ಕಾರದ ಕಾರ್ಯದರ್ಶಿಗಳು, 
ಕೃಷಿ ಇಲಾಖೆ, 
ಬಹುಮಹಡಿ ಕಟ್ಟಿಡ, 
ಬೆ೦ಗಳೂರು - 01. 


ಮಾನ್ಯರೆ, 


ವಿಷಯ: ಮಾನ್ಯ ವಿಧಾನಸಭೆಯ ಸದಸ್ಯರಾದ ಶ್ರೀ. ತಮ್ಮಯ್ಯ 
ಹೆಚ್‌.ಡಿ. (ಚಿಕ್ಕಮಗಳೂರು) ಇವರ ಚುಕ್ಕ ಗುರುತಿಲ್ಲದ 
ಪ್ರಶ್ನೆ ಸ೦ಖ್ಯೆ-1903 ಕೈ ಉತ್ತರಿಸುವ ಕುರಿತು. 


ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ, ಮಾನ್ಯ ವಿಧಾನಸಭೆಯ 
ಸದಸ್ಯರಾದ ಶ್ರೀ. ತಮ್ಮಯ್ಯ ಹೆಚ್‌.ಡಿ. (ಚಿಕ್ಕಮಗಳೂರು) ಇವರ ಚುಕ್ಕೆ 
ಗುರುತಿಲ್ಲದ ಪ್ರಶ್ನೆ ಸ೦ಖ್ಯೆ-1903 ಕೈ ಕೇಳಿರುವ ಮಾಹಿತಿಯನ್ನು ಸಿದ್ಧಪಡಿಸಿ ಈ 
ಪತ್ರದೊಂದಿಗೆ ಲಗತ್ತಿಸಿ ಮು೦ದಿನ ಕ್ರಮಕ್ಕಾಗಿ ಸಲ್ಲಿಸಲಾಗಿದೆ. 


ಕೃಷಿ ಫಿರ್ಟ್‌ಶಕರು 


೯ 


ಕರ್ನಾಟಕ ವಿಧಾನಸಭೆ 


ಪ್ರಶ್ನೆ 


Cc} 


ಮ 


ಘ್‌ 
ಇ. 


೦ಖ್ಯೆ 


ಎಲ್‌.ಎ.ಕ್ಯೂ. 1903 


ಸದಸ್ಯರ ಹೆಸರು 


ಶ್ರೀ/ಶ್ರೀಮತಿ. ತಮ್ಮಯ್ಯ ಹೆಚ್‌ ಡಿ (ಚಿಕ್ಕಮಗಳೂರು) 


ಉತ್ತರಿಸಬೇಕಾದ ದಿನಾ೦ಕ 


24/07/2024. 


ಉತ್ತರಿಸುವ ಸಚಿವರು 


ಮಾನ್ಯ ಕೃಷಿ ಸಚಿವರು. 


ಷ್ಟ 


ಸಂ 


ಪ್ರಶ್ನೆ 


ಉತ್ತರ 


ಆ) ರಾಜ್ಯದಲ್ಲಿ ರೈತರಿಗೆ ಯಾವ 


ಯಾವ ಯೋಜನೆಗಳಡಿ 
ತುಂತುರು ಹಾಗೂ ಹನಿ 
ನೀರಾವರಿ ವ್ಯವಸ್ಥೆ 
ಮಾಡಿಕೊಡಲಾಗುತ್ತಿದೆ; 

ತುಂತುರು ಹಾಗೂ ಹನಿ 
ನೀರಾವರಿಗಾಗಿ ರೈತರಿಗೆ 
ನಿಗದಿಪಡಿಸಿರುವ ಘಟಕ 
ವೆಚ್ಚವೆಷ್ಟು; ಈ 
ಯೋಜನೆಯಡಿ ಒಮ್ಮೆ 


ಅನುದಾನ ಪಡೆದ ರೈತರಿಗೆ 


ಎಷ್ಟು ವರ್ಷಗಳ ನಂತರ 
ಮತ್ತೆ ಯೋಜನೆ 
ಫಲಾನುಭವಿಯಾಗಿ ಆಯ್ಕೆ 
ಮಾಡಲಾಗುತ್ತದೆ; 


ರಾಜ್ಯದಲ್ಲಿ ರೈತರಿಗೆ ಕೃಷಿ ಇಲಾಖೆ ವತಿಯಿಂದ ಕೇಂದ್ರ 
ಪುರಸ್ಕೃತ ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ 
ಸೂಕ್ಷ್ಮ ನೀರಾವರಿ ಕಾರ್ಯಕ್ರಮದಡಿ, ಕೇಂದ್ರ ವಲಯ ಅಟಲ್‌ 
ಭೂಜಲ್‌ ಯೋಜನೆಯಡಿ, ಕೇಂದ್ರ ಪುರಸ್ಕೃತ ಆಹಾರ ಭದ್ರತಾ 
ಅಭಿಯಾನ ಮತ್ತು ರಾಜ್ಯ ವಲಯ ಕೃಷಿ ಭಾಗ್ಯ 
ಯೋಜನೆಯಡಿ ತುಂತುರು ಹಾಗೂ ಹನಿ ನೀರಾವರಿ ವ್ಯವಸ್ಥೆ 
ಮಾಡಿಕೂಡಲಾಗುತ್ತಿದೆ. ತು೦ತುರು ನೀರಾವರಿಗಾಗಿ 


ರೈತರಿಗೆ ನಿಗದಿಪಡಿಸಿರುವ ಘಟಕ ವೆಚ್ಚದ ವಿವರ ಈ 
ಕೆಳಗಿನಂತಿದೆ. 
ME (ಆರ್ಥಿಕ: ರೂ.ಗಳಲ್ಲಿ) 
ವಿಸ್ತೀರ್ಣ ಹೈಪ್‌ ಅಗಲ (ಮಿ.ಮಿ) 
63 mm | 75 1703 |90mm 
0.4 ಹೆಕ್ಟೇರ್‌ ವರೆಗೆ | 14386 - ಎ 
1.0 ಹೆಕ್ಟೇರ್‌ ವರೆಗೆ 23568 26442 - 
2.0 ಹೆಕ್ಟೇರ್‌ ವರೆಗೆ | 33822 | 3792010 
3.0 ಹೆಕ್ಟೇರ್‌ ವರೆಗೆ ಎ -| 51046 
4.0 ಹೆಕ್ಟೇರ್‌ ವರೆಗೆ = ಇ 64391 
5.0 ಹೆಕ್ಟೇರ್‌ ವರೆಗೆ - -| 72928 
ಮುಂದುವರೆದು, ಹನಿ ನೀರಾವರಿ ಘಟಕಗಳಿಗೆ 
ಸಂಬಂಧಿಸಿದಂತೆ, ಕ್ಷೇತ್ರ ಮಟ್ಟದಲ್ಲಿ ರೈತರು 
ಅಳವಡಿಸಿಕೊಳ್ಳುವ ವಿಸ್ತೀರ್ಣ ಮತ್ತು ಅಂತರಕ್ಕೆ 


ಅನುಗುಣವಾಗಿ Actual Bill of Quantities ಆಧಾರದ ಮೇಲೆ 
ಹಾಗೂ ಕೇಂದ್ರ ಸರ್ಕಾರವು ನೀಡಿರುವ ಸೂಚ್ಯಂಕ ದರದ 
ಆಧಾರದ ಮೇಲೆ ಗರಿಷ್ಠ ಸಹಾಯಧನವನ್ನು 
ವಿಗದಿಪಡಿಸಲಾಗಿರುತ್ತದೆ.. ಅದರಂತೆ, ಹನಿ ನೀರಾವರಿ 
ಪದ್ಧತಿಯ ವಿವಿಧ ಅ೦ತರಗಳಿಗೆ ಚಾಲ್ತಿಯಲ್ಲಿರುವ ಕೇಂದ್ರ 
ಸರ್ಕಾರದ ಸೂಚ್ಯಂಕ ದರದ ವಿವರ ಈ ಕೆಳಗಿನಂತಿದೆ. 


(ಆರ್ಥಿಕ: ರೂ.ಗಳಲ್ಲಿ) 


ವಿಸ್ತೀರ್ಣ | ಅಂತರಗಳು ' 
2.5m X|1.8m X|1.5m X|12m X 
0.6m 0.6m 0.6m 0.6m 


0.2 ಹೆಕ್ಟೇರ್‌ |. 20201 |. 24569| 28003 | 31436 
ವರೆಗೆ 


0.4 ಹೆಕ್ಟೇರ್‌ 35000 42992 50116 57241 
ವರೆಗೆ 


1.0 ಹೆಕ್ಟೇರ್‌ 71133 91560 | 109531 | 127501 
ವರೆಗೆ of EO: | SG ಗೋ 
2.0 ಹೆಕ್ಟೇರ್‌ | 131824 | 173298| 207860| 242422 
ವರೆಗೆ Le SY. SN ರಾತ್‌ 
3.0 ಹೆಕ್ಟೇರ್‌ | 201464 | 260868 | 313909 | 366950 
ವರೆಗೆ 


4.0 ಹೆಕ್ಟೇರ್‌ 279770 | 355323 | 425189 | 495055 
ವರೆಗೆ 
5.0 ಹೆಕ್ಟೇರ್‌ | 343433| 442484 | 530905 | 619326 


ವರೆಗೆ 


ಸದರಿ ಯೋಜನೆಯನ್ನು ಕೇ೦ದ್ರ ಸರ್ಕಾರದ ಪ್ರಧಾನ ಮಂತ್ರಿ 
ಕೃಷಿ ಸಿಂಚಾಯಿ ಯೋಜನೆಯ (81/91 ಪ್ರತಿ ಹನಿಗೆ ಅಧಿಕ 
ಬೆಳೆ (601/0 ಘಟಕದ ಸೂಕ್ಷ್ಮ ನೀರಾವರಿ ಕಾರ್ಯಕ್ರಮದ 
ಮಾರ್ಗಸೂಚಿಯನ್ವಯ ಅನುಷ್ಕಾನಗೊಳಿಸುತ್ತಿದ್ದು, 
ಅದರನ್ವಯ ಒಮ್ಮೆ ಸೂಕ್ಷ ವೀರಾವರಿ ಫಟಕಗಳನ್ನು 
(ತುಂತುರು/ಹನಿ) ಸಹಾಯಧನದಡಿ ಪಡೆದ ರೈತರು ಮತ್ತೆ 7 
ವರ್ಷಗಳ ನ೦ತರ ಸದರಿ ಘಟಕಗಳನ್ನು ಸಹಾಯಧನದಡಿ 
ಪಡೆಯಲು ಅರ್ಹರಿರುತ್ತಾರೆ. ಅದರಂತೆ, ಪ.ಜಾ/ಪ.ಪ೦. 
ವರ್ಗದ ರೈತರಿಗೆ ಪ್ರತಿ ಏಳು (7) ವರ್ಷಕ್ಕೊಮ್ಮೆ ಸೂಕ್ಷ್ಮ 
ನೀರಾವರಿ  (ತು೦ತುರು/ಹವಿ) ಘಟಕಗಳನ್ನು ನೀಡಲು 
ಅವಕಾಶ ಕಲ್ಪಿಸಲಾಗಿರುತ್ತದೆ. ಆದರೆ, ಸಾಮಾನ್ಯ ವರ್ಗದಡಿ 
ಕ್ಷೇತ್ರ ಮಟ್ಟಿದಲ್ಲಿ ಒಮ್ಮೆಯೂ ಸೂಕ್ಷ ನೀರಾವರಿ 
ಘಟಕಗಳನ್ನು ಪಡೆಯದ ರೈತರ ಸಂಖ್ಯೆ 
ಹೆಚ್ಚಾಗಿರುವುದರಿಂದ, ಎಲ್ಲಾ ರೈತರಿಗೂ ಒಮ್ಮೆಯಾದರೂ 
ಸೂಕ್ಷ್ಮ ನೀರಾವರಿ ಘಟಿಕಗಳನ್ನು (ತುಂತುರು/ಹನಿ) ನೀಡುವ 
ಸಲುವಾಗಿ ಸಾಮಾನ್ಯ ವರ್ಗದ ರೈತರಿಗೆ ಜೀವನಾವಧಿಯಲ್ಲಿ 
ಒಮ್ಮೆ ಮಾತ್ರ ಸೂಕ್ಶ್ಷ್ಮ | ನೀರಾವರಿ ಘಟಿಕಗಳನ್ನು 
(ತುಂತುರು/ಹನಿ) ನೀಡಲ್ಕುಈಅವಕಾಶ ಕಲ್ಪಿಸಲಾ?ರುತ್ತದೆ. 


ಚಿಕ್ಕಮಗಳೂರು 
ವಿಧಾನಸಭಾ 
ವ್ಯಾಪ್ತಿಯಲ್ಲಿ 
ಕಿಸಾನ್‌ 
ಯೋಜನೆಯಡಿ 


ಚಿಕ್ಕಮಗಳೂರು ವಿಧಾನಸಭೆ  ಕ್ಲೇತ್ರ. ವ್ಯಾಪ್ತಿಯಲ್ಲಿ 
ಖಿ.ಎಂ.ಕಿಸಾನ್‌ ಯೋಜನೆಯಡಿ 25027 ರೈತರು ಅರ್ಜಿಗಳನ್ನು 
ಸಲ್ಲಿಸಿದ್ದು, ಮಾರ್ಗಸೂಚಿಯನ್ವಯ ಸ್ವಯಂ ಘೋಷಣೆ 
ಆಧಾರದಲ್ಲಿ ಪರಿಶೀಲನೆಯಾಗಿ ಒಟ್ಟು 23800 ಅರ್ಜಿಗಳನ್ನು 
ಯೋಜನೆಗೆ ರಾಜ್ಯದಿಂದ ನೊ೦ದಾಯಿಸಲಾ?ರುತ್ತದೆ. 


ವರ್ಷಗಳಲ್ಲಿ ಎಷ್ಟು ರೈತರಿಗೆ 
ಹಣ ಪಾವತಿಯಾಗಿದೆ; 
ಎಷ್ಟು ರೈತರಿಗೆ ಹಣ ಪಾವತಿ 
ಮಾಡಲು ಸಾಧ್ಯವಾಗಿಲ್ಲ; 
ಕಾರಣವೇನು? (ವಿವರ 
ನೀಡುವುದು) 


ಇಲ್ಲಿಯವರೆಗೆ 21897 ರೈತರಿಗೆ ಯೋಜನೆಯಡಿ ಆರ್ಥಿಕ ನೆರವು 
ಪರ್ಗಾವಣೆಯಾಗ? ರುತ್ತದೆ. 

ನೊ೦ದಣಿಯ ನಂತರ ಹಂತ ಹಂತವಾಗಿ 2674 ರೈತರ 
ಅರ್ಜಿಗಳು ಪಾವತಿಗೆ ಅನರ್ಹದರಾಗಿರುತ್ತಾರೆ 
ಮಾರ್ಗಸೂಚಿಯನ್ವಯ ಅನರ್ಹ (ಪಿಂಚಣಿದಾರರು, 
ಆದಾಯ ತೆರಿಗೆ ಪಾವತಿದಾರರು, ಭೂಮಿ ಮಾರಾಟ ಇತ್ಯಾದಿ) 
ಮತ್ತು ಮರಣ ಹೊಂದಿರುವ ರೈತರು, ಹಾಗೂ ನಿಗದಿತ 
ಮರುಪರಿಶೀಲನೆಗಾಗಿ 1492 ರೈತರ ಅರ್ಜಿಗಳನ್ನು 
ತಾತ್ಕಾಲಿಕವಾಗಿ ತಡೆಹಿಡಿಯಲಾಗಿರುತ್ತದೆ ಭೂಮಾಲೀಕತೃ್ವದ 
ಪರಿಶೀಲನೆ). 


by 


ಕ್ರ ಕೃಷಿ ಶಕರು 


